ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 2ನೇ ಫೆಬ್ರವರಿ, 2021 


ಮೈಸೂರು ಮೂಡಾದಿಂದ ನಗರಪಾಲಿಕೆ ಹಸ್ತಾಂತರವಾದ ಬಡಾವಣೆಗಳ ಮೂಲಸೌಲಭ್ಯ ಕಲ್ಪಿಸುವ ಬಗ್ಗೆ 
ಶ್ರೀ ಎಸ್‌. ನಾಗರಾಜ್‌ (ಸ೦ದೇಶ ನಾಗರಾಜ್‌) (ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) :- 
227(268) ಮಾನ್ಯ ನಗರಾಭಿವೃದ್ಧಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಮೈಸೂರು ಮಹಾನಗರ ಪಾಲಿಕೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ (ಮೂಡಾ) 2016-17ರಿ೦ದ 
ಈಚೆೌಗೆ ಹಸ್ತಾಂತರವಾಗಿರುವ ಬಡಾವಣೆಗಳ ಸಂಖ್ಯೆ ಎಷ್ಟು ; ಅವು ಯಾವುವು ಈ ಬಡಾವಣೆಗಳಿಂದ 
ನಗರಪಾಲಿಕೆಗೆ ಸಂದಾಯವಾಗುತ್ತಿರುವ ಮನೆ/ನಿವೇಶನ/ವಾಣಿಜ್ಯ ಕಟ್ಟಡ ಇತ್ಯಾದಿ ತೆರಿಗೆಗಳ ವಾರ್ಷಿಕ 
ಪುಮಾಣ ಎಷ್ಟು ; (ವಿವರ ಒದಗಿಸುವುದು) 


(ಆ) ಈ ಬಡಾವಣೆಗಳಿಗೆ ರಸ್ತೆ ತೆರೆದ ಚರಂಡಿ, ಒಳಚರಂಡಿ, ಕುಡಿಯುವ ನೀರು, ಬೀದಿ ದೀಪ, ಉದ್ಯಾನವನ 
ಮೊದಲಾದ ಮೂಲಸೌಲಭ್ಯಗಳನ್ನು ಕಲ್ಪಿಸಿಕೊಡಲು ನಗರಪಾಲಿಕೆ ಕೈಗೊಂಡಿರುವ ಕ್ರಮಗಳು ಯಾವುವು; 
ಕಾರ್ಯಗತಗೊಳಿಸಿರುವ ಪ್ರಮುಖ ಯೋಜನೆಗಳು ಯಾವುವು ; (ಬಿವರ ನೀಡುವುದು) 


(ಇ) ಯಾವ ಯಾವ ಬಡಾವಣೆಗಳಿಗೆ ಇನ್ನೂ ಯಾವ ಯಾವ ಮೂಲ ಸೌಲಭ್ಯಗಳ ಕೂರತೆ ಇದೆ; ಅವುಗಳನ್ನು 
ಒದಗಿಸಲು ನಗರಪಾಲಿಕೆ ಕೈಗೊಂಡಿರುವ ಕ್ರಮಗಳು ಯಾವುವು? 


